ಕರ್ನಾಟಕ ವಿಧಾನ ಪರಿಷತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಆರ್‌.ಪ್ರಸನ್ನಕುಮಾರ್‌ (ಸ್ನಭೀಯ 


_ ಸಂಸ್ಥೆಗಳ ಕ್ಷೇತ್ರ) 
(ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ : | 990-(೫೦೦) pes 
ಉತ್ತರಿಸಬೇಕಾದ ದಿನಾಂಕ 10.03.2021 


ಉತ್ತರಿಸಬೇಕಾದ ಸಚಿವರು 


ವಸತಿ ಸಚಿವರು 


ಕ್ರ.ಸಂ ಪ್ರಶ್ನೆ ಉತ್ತರ 
ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗಾಗಿ ಸೂರು 
ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ಕಲ್ಪಿಸಲು ಈ ಕೆಳಕಂಡ ಯೋಜನೆಗಳು ಜಾರಿಯಲ್ಲಿರುತ್ತವೆ. 
ಬಡವರಿಗಾಗಿ ಸೂರು ಕಲ್ಪಿಸುವ ಯೋಜಸೆಗಳ ವಿವರ: 
ಅ) | ಸರ್ಕಾರದ ಯಾವ ಯಾವ ವಸತಿ|, ಬಸವ ವಸತಿ ಯೋಜನೆ 
ಯೋಜನೆಗಳು ಪ್ರಸ್ತುತ ಜಾರಿಯಲ್ಲಿವೆ; | , ಡಾ.ಬಿ.ಆರ್‌.ಅ೦ಬೇಡ್ಕರ್‌ ನಿವಾಸ್‌ ಯೋಜನೆ 
(ವಿವರ ನೀಡುವುದು) * ದೇವರಾಜ್‌ ಅರಸು ವಸತಿ ಯೋಜನೆ 
* ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ಗ್ರಾಮೀಣ) 
ಶಿವಮೊಗ್ಗೆ ಜಿಲ್ಲೆಗೆ 2017-18ನೇ ಸಾಲಿನಿಲದ 2019-20 ಸೇ 
ಸಾಲಿನವರೆಗೆ ಈ ಕೆಳಕಂಡ ವಸತಿ ಯೋಜನೆಗಳಡಿಯಲ್ಲಿ 
13759 ಫಲಾನುಭವಿಗಳಿಗೆ ವಸತಿ ಸೌಲಭ್ಯ 
ಕಲ್ಪಿಸಿಕೊಡಲಾಗಿದ್ದು, ವಿವರ ಕೆಳಕಂಡಂತಿದೆ. 
ಕ್ರ ಮಂಜೂರು 
ಶಿವಮೊಗ್ಗ ಜಿಲ್ಲೆಗೆ ಕಳೆದ ಮೂರು || ಸಂ ನಟಿ ಸ 
ಆ) | ವರ್ಷಗಳಲ್ಲಿ ಪ್ರಸ್ತುತ ಯಾವ ಯಾವ 7 ವವ ಮಾನ 10518 
ಯೋಜನೆಯಡಿ ವಸತಿ ಸೌಲಭ್ಯ ಡಾ.ಬಿ.ಆರ್‌.ಅ೦ಂಬೇಡ್ಕರ್‌ ನಿವಾಸ್‌ 
ಕಲ್ಪಿಸಿಕೊಡಲಾಗಿದೆ; ?: | ಯೋಜನ (ಗ್ರಾಮೀಣ) 8 
ದೇವರಾಜ್‌ ಅರಸು ವಸತಿ ಯೋಜನೆ 
3 27 
(ಗ್ರಾಮೀಣ) ಕ 
4 ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ 652 
(ಗ್ರಾಮಿಣ) 
5 |] ವಾಜಪೇಯಿ ನಗರ ಪಸತಿ ಯೋಜನೆ 1616 
| ಒಟ್ಟು 13759 
ಗ್ರಾಮೀಣ ಪ್ರದೇಶದಲ್ಲಿ ವಿವಿಧ ವಸತಿ ಯೋಜನೆಗಳಡಿ 
ಪಲಾನುಭವಿಗಳಿಗೆ ನೀಡಲಾಗುತ್ತಿರುವ ಸಹಾಯಧನದ 
ವಿವರ ಈ ಕೆಳಕಂಡಂತಿದೆ. 
ಗ್ರಾಮೀಣ ಪ್ರದೇಶದಲ್ಲಿ (ರೂ.ಲಕ್ಷಗಳಲ್ಲಿ) 
ಫಲಾನುಭವಿಗಳಿಗೆ ಕೇಂದ್ರದ ಪಾಲು ರಾಜ್ಯದ ಪಾಲು | 
ನೀಡಲಾಗುತ್ತಿರುವ ಸಹಾಯ ಧನದ ಯೋಜನೆ ಸಾಮಾ |_ ಸಾಮಾ | ಪ.ಜಾ! 
ಇ) tl ನ ಪ.ಜಾ/ ನ 
ಮೊತವೆಷ್ಟು: ಹಾಗೂ ಈ s/ ಪ.ಪಂ $s) 4 
ಸಹಾಯಧನವನ್ನು ಯಾವ ಆಧಾರದ EE £3.ಸಂ ಅಸ. ಪ.ಪಂ 
ಮೆ ಗಿದೆ? ಬಸ ಸು. _ 
ಲೆ ನೀಡಲಾಗಿದೆ ME _ 1.20 ; 
ಡಾ.ಬಿ.ಆರ್‌ 
ಅಂಬೇಡ್ಕರ್‌ ನಿವಾಸ್‌ - $ 1.75 
_ ಯೋಜನೆ 


ವಸತಿ ಯೋಜನೆ 


“T 
ಡಿ.ದೇವರಾಜು ಅರಸು _ | 120 50 


ಪ್ರಧಾಸ ಮಂತ್ರಿ 


ಟೆ 072 072 


0.48 0.78 


ಗ್ರಾಮೀಣ ಪುದೇಶಗಳಲ್ಲಿ ಸಾಮಾಜಿಕವಾಗಿ ಮತ್ತು 
ಆರ್ಥಿಕವಾಗಿ ಹಿಂದುಳಿದ ವಸತಿರಹಿತರಿಗೆ ವಸತಿ ಸೌಲಭ್ಯ 
ಒದಗಿಸಲಾಗುತ್ತಿದ್ದು, ಫಲಾನುಭವಿಯು ಮಾನದಂಡಗಳನ್ನು 
ಹೊಂದಿರುವ ವಿವರ ಅನುಬಂಧದಲ್ಲಿ ಒದಗೆಸಲಾಗಿದೆ. 


ಖಸತಿ ಯೋಜನೆಗಳಡಿ ಆಯ್ಕೆಗೊಂಡ 
ಫಲಾನುಭವಿಗಳು ಮಸೆ ನಿರ್ಮಾಣ ಮಾಡಲಾದ ಜಿ.ಪಿ.ಎಸ್‌ 
ಆಧಾರಿತ ಭೌತಿಕ ಪ್ರಗತಿಗನುಗುಣವಾಗಿ ಆಡಿಟ್‌ ಒಪ್ಪಿಗೆ 
ಆದಂತಹ ಮನೆಗಳಿಗೆ ಸಹಾಯಧನವನ್ನು ನೇರವಾಗಿ 
ಫಲಾನುಭವಿಗಳ ಆಧಾರ್‌ ಜೋಡಣೆಯಾದ ಬ್ಯಾಂಕ್‌ ಖಾತೆಗೆ 
ಬಿಡುಗಡೆ ಮಾಡಲಾಗುತ್ತದೆ. 


ಸಂಖ್ಯೆ :ವಇ 97 ಹೆಚ್‌ಎಐಂ 202 


ಸ್‌ 
(ವಿ. ಸೋಮಣ್ಣ) ಇ 
ವಸತಿ ಸಚಿವರು 


ಅನುಬಂಧ 


ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವಸತಿ 
ರಹಿತರಿಗೆ ವಸತಿ ಸೌಲಭ್ಯ ಒದಗಿಸಲು ಫಲಾನುಭವಿಗಳು ಹೊಂದಿರುವ ಮಾನದಂಡಗಳು 
ಕೆಳಕೆಂಡಂತಿದೆ. 


* ಅರ್ಜಿದಾರರು “ಕಡ್ಡಾಯವಾಗಿ ಮಹಿಳೆಯಾಗಿರಬೇಕು (ವಿವಾಹಿತ ಅಥವಾ ಏಕ ಮಹಿಳಾ 
ಒಡೆತನದ ಗೃಹಿಣಿ, ಮಾಜಿ ಯೋಧರು, ವಿಧುರರು, ಅಂಗವಿಕಲರು ಮತ್ತು ಹಿರಿಯ 
ನಾಗರೀಕರಾಗಿದ್ದಲ್ಲಿ ಪುರುಷರು ಸಹಾ ಅರ್ಹರಾಗಿರುತ್ತಾರೆ. 


* ಅರ್ಜಿದಾರರ ಕುಂಟು೦ಬವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದು, ವಾರ್ಷಿಕ 
ಆದಾಯವು ಗ್ರಾಮೀಣ ಪ್ರದೇಶದವರಾಗಿದ್ದಲ್ಲಿ ರೂ.32000/- ಕ್ಕಿಂತ ಕಡಿಮೆ ಇರಬೇಕು ನಗರ 
ಪ್ರದೇಶದಲ್ಲಿ ರೂ.87,600/-ರ ಒಳಗಿರಬೇಕು. 


* ಅರ್ಜಿದಾರರ ಕುಟುಂಬವು ವಸತಿ ರಹಿತರಾಗಿದ್ದು, ಅರ್ಜಿದಾರರು ಅಥವಾ ಕುಟುಂಬದ 
ಯಾವುದೇ ಸದ್ಯಸರ ಹೆಸರಿನಲ್ಲಿ ಕರ್ನಾಟಕದ ಯಾವುದೇ ಭಾಗದಲ್ಲಿ ಸ್ವಂತ ಮನೆಯನ್ನು 
ಹೊಂದಿರಬಾರದು. . ಶಿಥಿಲಗೊಂಡ ಮನೆ ಅಥವಾ ಗುಡಿಸಲಿನಲ್ಲಿ ವಾಸಿಸುತ್ತಿರುವವರು 
ಅರ್ಹರಾಗಿರುತ್ತಾರೆ. 


* ಅರ್ಜಿದಾರರು ಸ್ವಂತ ವಿಷೇಶನ : ಹೊಂದಿದ್ದು ನಿವೇಶನಕ್ಕೆ ಸಂಬಂಧಿಸಿದಂತೆ ಖಾತೆ 
ಹೊಂದಿರಬೇಕು (ಪಾರಂಪರಿಕ ಅರಣ್ಯ ಹಕ್ಕುಗಳ ಕಾಯ್ದೆಯನ್ವಯ ಜಿಲ್ಲಾ ಸಮಿತಿಯಿಂದ 
ನೀಡಲಾದ ಹಕ್ಕುಪತ್ರ ಪಡೆದಿದ್ದಲ್ಲಿ ವಸತಿ ಸೌಕರ್ಯ ಪಡೆಯಲು ಪರಿಗಣಿಸಬಹುದಾಗಿದೆ) 


* ಬೇರೆ ಯಾವುದೇ ಯೋಜನೆ/ಇಲಾಖೆಯಿಂದ ಈಗಾಗಲೇ ವಸತಿ ಸೌಲಭ್ಯ ಪಡೆದಿರಬಾರದು. 


* ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ(ಗ್ರಾಯಡಿ ವಸತಿ ಸೌಲಭ್ಯ ಪಡೆಯಲು ಕೇಂದ್ರ 
ಸರ್ಕಾರದಿಂದ ನೀಡಲಾದ ಸಾಮಾಜಿಕ ಆರ್ಥಿಕೆ ಮತ್ತು ಜಾತಿ ಜನಗಣತಿ 2011ರ ಪಟ್ಟಿಯಲ್ಲಿ 
ಹೆಸರು ಸೇರಿರಬೇಕು. 


